ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


2186 

: ಪ್ರೀಸಲೀಂ ಅಹಮದ್‌ 

:. 18-03-2022 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣಿ ಸಚಿವರು. 


ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಧಾರವಾಡ, ಹಾವೇರಿ, ಗದಗ | ಕರ್ನಾಟಕ ವಸತಿ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಧಾರವಾಡ, 
ಜಿಲ್ಲೆಗಳಲ್ಲಿ ಇರುವ ವಿವಿಧ ವಸತಿ | ಹಾವೇರಿ, ಗದಗ ಜಿಲ್ಲೆಗಳಲ್ಲಿ ಒಟ್ಟು 59 ವಸತಿ ಶಾಲೆಗಳು 
ಶಾಲೆಗಳೆಷ್ಟು; ಎಲ್ಲಾ ವಸತಿ! ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ. ವಸತಿ ಶಾಲೆಗಳ 
ಶಾಲೆಗಳಿಗೆ ನಿವೇಶನ ಲಭ್ಯವಿದೆಯೇ | ವಿವರಗಳು ಕೆಳಗಿನಂತಿವೆ. ತ 
ಹಾಗೂ ಸ್ವಂತ ಕಟ್ಟಡ ವಿವರ ಹಾವೇರಿ | ಗದಗ | ಧಾರವಾಡ | ಒಟ್ಟು 
ನಿರ್ಮಿಸಲಾಗಿದೆಯೇ ಸ್ವಂತ ಕಟ್ಟಡ 20 11 9 40 
el ) ನಿರ್ಮಾಣ 6 3 1 19 
KC ಹಂತದಲ್ಲಿರುವ 
ವಸತಿ ಶಾಲೆಗಳು 
"ನಿವೇಶನ 2s 0 2 4 
ಲಭ್ಯವಿರುವ ವಸತಿ 
ಶಾಲೆಗಳು 
ಲೋಕೋಪಯೋಗಿ 0 1 0 1 
ಇಲಾಖೆಗೆ ವಹಿಸಿದ 
ಔಸತಿ ಶಾಲೆಗಳು 
ನಿವೇಶನ 0 1 3 4 
ಲಭ್ಯವಿಲ್ಲದ 
ವಸತಿ ಶಾಲೆಗಳು 
ಒಟ್ಟು 28 16 15 59 
ಆ) | ವಸತಿ: ಶಾಲೆಗಳ ವಿದ್ಯಾರ್ಥಿಗಳಿಗೆ 
1 ಮೂಲಭೂತ . ಸೌಕರ್ಯಗಳ ಕೊರತೆ ತ 
ಇರುವುದು ' ಸರ್ಕಾರದ ಗಮನಕ್ಕೆ ” 
ಬಂದಿದೆಯೇ; 
ಇ) | ಬಂದಿದ್ದಲ್ಲಿ ಯಾವ ಯಾವ। ಕರ್ನಾಟಕ ವಸತಿ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 826 
"| ಮೂಲಭೂತ ಸೌಕರ್ಯಗಳ ಕೊರತೆ | ವಸತಿ ಶಾಲೆ/ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಒಂದು 
ಇದೆ; ಇವರುಗಳನ್ನು ಪರಿಹರಿಸಲು | ಮಾದರಿ ವಸತಿ ಶಾಲೆಗೆ 43 ವಿವಿಧ ಬಗೆಯ ಸಾಮಗ್ರಿಗಳನ್ನು 
ಸರ್ಕಾರ ತೆಗೆದುಕೊಂಡಿರುವ | ಒದಗಿಸಬೇಕಾಗಿರುತ್ತದೆ. ವಿವರಗಳನ್ನು ಅನುಬಂಧ-01 ರಲ್ಲಿ 
: | ಕ್ರಮಗಳೇನು; - ೬: ನೀಡಿದ್ದೆ 


< ಸ 
Y ಎಲಲ 
ಕಾ 


kN 


ಪ್ರತಿ ಬಾರಿ ಬಜೆಟ್‌ನಲ್ಲಿ ಶ್ರೇಣಿವಾರು ಕಾರ್ಯಕ್ರಮಗಳಿಗೆ: 


| ಮಾತ್ರ ಅನುದಾನ ಒದಗಿಸಲಾಗುತ್ತಿದ್ದು, ಪ್ರತ್ಯೇಕವಾಗಿ 


ಮೂಲಭೂತ ಸಾಮಗಿಗಳನ್ನು ಒದಗಿಸಲು ಯಾವುದೇ 
ಅನುದಾನ ಬಿಡುಗಡೆಯಾಗುತ್ತಿಲ್ಲ. ಶ್ರೇಣಿವಾರು 
ಕಾರ್ಯಕ್ರಮಗಳಿಗೆ ಬಿಡುಗಡೆಯಾದ ಅನುದಾನದಲ್ಲಿ 
ಉಳಿಕೆಯಾದ ಅನುದಾನವನ್ನು. ಬಳಸಿಕೊಂಡು ವಸತಿ ಶಾಲೆ/ 
ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನು 
ಒದಗಿಸಲಾಗಿರುತ್ತದೆ. ' 


ಪ್ರಸ್ತುತ ಪ್ರಾಂಶುಪಾಲರುಗಳು ಸಲ್ಲಿಸಿರುವ ಬೇಡಿಕೆಯಂತೆ 


"| ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಅಂದಾಜು 


ರೂ.593.54 ಕೋಟಿಗಳ ಹೆಚ್ಚುವರಿ ಅನುದಾನ 


.| ಅವಶ್ಯಕತೆಯಿದ್ದು, ಈ ಅನುದಾನ ಬಿಡುಗಡೆ ಮಾಡುವಂತೆ 


ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿ, ಕೋವಿಡ್‌-19 
ಹಿನ್ನಲೆಯಲ್ಲಿ ರಾಜ್ಯ ಆರ್ಥಿಕ ' ಸಂಕಷ್ಟದಲ್ಲಿರುವುದರಿಂದ 
ಹೆಚ್ಚುವರಿ ಅನುದಾನ ಒದಗಿಸಲು ಸಾಧ್ಯವಿರುವುದಿಲ 
ಹಿಂಬರಹ ನೀಡಿರುತ್ತದೆ. 


"ಆದಾಗ್ಯೂ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತ ದೃಷ್ಟಿಯಿಂದ 
ಅನುದಾನದ ಲಭ್ಯತೆ ಆಧಾರದಮೇಲೆ ಹಂತ ಹಂತವಾಗಿ ಅಗತ್ಯ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 
ಕ್ರಮವಹಿಸಲಾಗುವುದು. 


ಈ) 


ವಸತಿ ಶಾಲೆಗಳ ನಿರ್ವಹಣೆಗೆ ಆಹಾರ 
ಸಾಮಾಗ್ರಿಗಳ ಸರಬರಾಜಿಗಾಗಿ ಎಷ್ಟು 
ವರ್ಷಗಳಿಗೆ ಒಮ್ಮೆ ಟೆಂಡರ್‌ 
ಆಹ್ವಾನಿಸಲಾಗುವುದು; . ಹಾಲಿ 
ಯಾವಾಗ ಟೆಂಡರ್‌ ಆಹ್ನಾನಿಸಲಾಗಿದೆ; 


ವಸತಿ ಶಾಲೆಗಳ ನಿರ್ವಹಣೆಗೆ ಆಹಾರ ಸಾಮಗ್ರಿಗಳ 
ಸರಬರಾಜಿಗಾಗಿ ಪ್ರತಿ ವರ್ಷಕ್ಕೊಮ್ಮೆ ಟೆಂಡರ್‌ 
ಆಹ್ಮಾನಿಸಲಾಗುತ್ತಿದೆ. 


ಕೋವಿಡ್‌-19 ಹಿನ್ನಲೆಯಲ್ಲಿ ವಸತಿ ಶಾಲೆ! 
ಕಾಲೇಜುಗಳು ಪ್ರಾರಂಭಿಕ ಶೈಕ್ಷಣಿಕ ವರ್ಷದಲ್ಲಿ | 
ಪ್ರಾರಂಭವಾಗದ ಹಿನ್ನಲೆಯಲ್ಲಿ 2021-22ನೇ ಸಾಲಿಗೆ ವಸತಿ 
ಶಾಲೆಗಳ ನಿರ್ವಹಣೆಗೆ ಆಹಾರ ಸಾಮಗ್ರಿಗಳ ಸರಬರಾಜು 
ಮಾಡಲು ದಿನಾಂಕ:12.01.2022' ರಂದು ಜಿಲ್ಲಾವಾರು 
ಅಲ್ಬಾವಧಿ ಟೆಂಡರ್‌ಗಳನ್ನು ಇ-ಪ್ರೊಕ್ಯುರ್‌ಮೆಂಟ್‌ 
ಮುಖಾಂತರ ಆಹ್ವಾನಿಸಲಾಗಿರುತ್ತದೆ. ಪ್ರಕ್ರಿಯೆ 
ಚಾಲನೆಯಲ್ಲಿರುತ್ತದೆ. 


J 


ಉ) | ಪ್ರತಿ ವರ್ಷ ಟೆಂಡರ್‌ ಆಹ್ವಾನಿಸಿ | ವಸತಿ ಶಾಲೆಗಳ `ನಿರ್ವಹಣೆಗಾಗಿ ಆಹಾರ ಸಾಮಗ್ರಿಗಳ 
ಆಹಾರ ಪದಾರ್ಥಗಳನ್ನು | ಸರಬರಾಜಿಗಾಗಿ. ' ಪ್ರತಿ ವರ್ಷ  ಟೆಂಡರ್‌ಗಳನ್ನು 
ಖರೀದಿಸುವುದರಿಂದ ವಿದ್ಯಾರ್ಥಿಗಳಿಗೆ ಆಹ್ವಾನಿಸಲಾಗುತ್ತಿದೆ. : 
ಗುಣಮಟ್ಟದ ಆಹಾರ ಸೌಲಭ್ಯ 


ಕಲ್ಪಿಸಲು ಅನುಕೂಲವಾಗು- 
ವುದಲ್ಲವೇ; ಈ ಬಗ್ಗೆ ಸರ್ಕಾರ ಕ್ರಮ 
ಕೈಗೊಳ್ಳುವುದೇ? i 


ಸಕಣಇ'174 ಮೊದೇಶಾ 2022 


Me 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಅನುಬಂಧ (ಚಕ್ಕಿ ಗುರುತ್ಲಾದ ಪ್ನ ಸಂಷ್ಯ 188 ಕ್ಥ 


ಸಾಮಗ್ಗಿಗಳ ನವರ 
1 | ವಾಟರ್‌ ಪ್ಯೊರಿಫೈಯರ್‌ 23 .ಸಿಟಿವಿ. 1 ಸೆಟ್‌ 8 ಕ್ಯಾಮರಗಳು) 
2 ಟಿ.ವಿ. 24 ರಾತ್ರಿ ಉಡುಪು ಮತ್ತು ಸ್ಪಟರ್‌ 
3 ಸೊಳ್ಳೆ ಪರದೆ 25 ಟು ಟಯರ್‌ ಕಾಟ್‌ 
4 ಶಾಲಾ ಬ್ಯಾಗ್‌ಗಳು 26 ಕಂಪ್ಯೂಟರ್‌ ಟೇಬಲ್‌ 
5"[ನರ್ಸಿಂಗ್‌ ಕಿಟ್‌(ಸೆಟ್‌ಗಳಲ್ಲಿ) | 27 ಕಂಪ್ಯೊಟರ್‌ ಛೇರ್‌ 
6 ಪಾತ್ರೆ ಪರಿಕರಗಳು 28 ಗ್ಲಾಸ್‌ ಡೋರ್‌ ಅಲ್ಲೇರಾ 
(ಸೆಟ್‌ಗಳಲ್ಲಿ) 
7 ಜನರೇಟರ್‌ಗಳು 29 ಹಾಸಿಗೆಗಳು 
8 ಕಂಪ್ಯೂಟರ್‌ 30 ' ದಿಂಬುಗಳು 
9 ಗೈಂಡರ್‌ 31 ಸೋಲಾರ್‌ ವಾಟರ್‌ ಹೀಟರ್‌ 
(500 ಲೀ ಕ್ಯಾಪಾಸಿಟಿ) 
10 ತೆಟ್ಟೆ-ಲೋಟಗಳು 32 ಗಾರ್ಡನ್‌ ನಕ್ಕೂಪ ಪ್‌ಮೆಂಟ್‌ 
1 ಕ್ರಯೋಗಾಲಯ ಸಾಮಗಿಗಳು | 33 ಫ್ಲೋರ್‌ ತ್ಥಫರಗ್‌ ಮಿಷನ್‌ 
(ಸೆಟ್‌ಗಳಲ್ಲಿ) 
12 ಪಾಡೋಪಕರಣಗಳು 34 ಫ್ರೀಜರ್‌ 
(ಸೆಟ್‌ಗಳಲ್ಲಿ) 
1 | ಪ್ರೊಜೆಕ್ಟರ್‌ ಮತ್ತು ಸ್ಕಿನ್‌ 35 ಸ್‌] ಪೋಡಿಯಂ 
14 ಸ್ಥನ್ನಿನಕಾಪರ್‌ _ 36 ಗೀನ್‌ & ವೈಟ್‌ ಬೋರ್ಡ್‌ 
15 ಕಡಾ ಸಾಮಗಿಗಳು 37 ಬಕೇಟ್‌ ಮತ್ತು ಜಗ್ಗು 
(ಸೆಟ್‌ಗಳಲ್ಲಿ) 
16 | ಸಂಗೀತ ಉಪಕರಣಗಳು 38 ಡಸ್ಟ್‌ಬಿನ್‌ 
(ಸೆಟ್‌ಗಳಲ್ಲಿ) 
17 ಡೆಸ್ಕ್‌ ಕಮ್‌ ಬೆಂಚ್‌ 39 ಶೊ ರ್ಯಾಕ್ಸ್‌ 
(4 ಸೀಟರ್‌) 
18 ಟ್ರರಕ್‌ 4) ಡೋರ್‌ ಮ್ಯಾಟ್‌ 
19 ಡೈನಿಂ ಗ್‌ ಟೇಬಲ್‌ 4] ಜಮಖಾನ(ದೊಡ್ಡದು) 
20 ಎಸ್‌-ಟೈಪ್‌ ಛೇರ್‌ 42 ಸೋಲಾರ್‌ ಲೈಟಿಂಗ್ಸ್‌ 
21 ಆಫೀಸ್‌ ಟೇಬಲ್‌ 43 ಬೆಡ್‌ಶೀಟ್‌ ಮತ್ತು ಬೆಡ್‌ಸ್ಟೆಡ್‌ 
22 ಅಲ್ಲೇರಾ ರ್ಯಾಕ್ಸ್‌ ಷು 


ಅನುಬಂಧ-1 (ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಷ್ಯೆ: 1877 386% 


ಸಾಮೆಗ್ಗಿಗಳ ವಿವರ 
1 | ವಾಟರ್‌ ಪ್ಯೂಕಫೈೆಯರ್‌ 233 ಸಿಟಿ ಸೆಟ್‌ ಕ್ಯಾಮರಗಳು) 
2 ಟಿ.ವಿ. 24 ರಾತ್ರಿ ಉಡುಪು`ಮತ್ತು ಸ್ಥಟರ್‌ 
3 ಸೊಳ್ಳೆ ಪರದೆ 25 ಟು ಟಯರ್‌ ಕಾಟ್‌ 
4 ಶಾಲಾ ಬ್ಯಾಗ್‌ಗಳು 26 ಕಂಪ್ಕೊಟರ್‌ ಟೇಬಲ್‌ 
5" ರ್ನ್ಕುಂಗ್‌ ಕಟ್‌ ಸೆಚ್‌ಗಳಲ್ಸ್‌ | 27 ಕಂಷ್ಕೊಟರ್‌ ಛೇರ್‌ 
6 ಪಾತ್ರೆ ಪರಿಕರಗಳು 28 ಗ್ಲಾಸ್‌ ಡೋರ್‌ ಅಲ್ಲೇರಾ 
(ಸೆಟ್‌ಗಳಲ್ಲಿ). 
7 ಜನರೇಟರ್‌ಗಳು - 29 ಹಾಸಿಗೆಗಳು 
8 ಕಂಪ್ಯೂಟರ್‌ 30 ದಿಂಬುಗಳು 
9 ಗೈಂಡರ್‌ 31 ಸೋಲಾರ್‌ ವಾಟರ್‌ ಹೀಟರ್‌ 
(500 ಲೀ ಕ್ಯಾಪಾಸಿಟಿ) 
10 ತಟ್ಟೆ-ಲೋಟಗಳು 32 ಗಾರ್ಡನ್‌ ಎಕ್ಕೂಪ್‌ಮೆಂಟ್‌ 
11 ಕ್ರಯೋಗಾಲಯ ಸಾಮಗಿಗಳು | 33 ಫ್ಲೋರ್‌ ಕ್ಷೀನಿಂಗ್‌ ಮಿಷನ್‌ 
(ಸೆಟ್‌ಗಳಲ್ಲಿ) 
12 | ಪಾಠೋಪಕರಣಗಳು 34 ಫ್ರೀಜರ್‌ 
(ಸೆಟ್‌ಗಳಲ್ಲಿ) 
13 ಪೊಜೆಕ್ಸರ್‌ ಮತ್ತು ಸೀನ್‌ 35 ಡೆಯಾಸ್‌/ ಹೋಡಿಯಂ 
14 ಇನ್ನಿನರೇಟರ್‌ * 36 ಗೀನ್‌ & ವೈಟ್‌ ಬೋರ್ಡ್‌ 
15 ಕ್ರೀಡಾ ಸಾಮಗಿಗಳು 37 ಬಕೇಟ್‌ ಮತ್ತು ಜಗ್ಗು 
(ಸೆಟ್‌ಗಳಲ್ಲಿ) 
16 | ಸಂಗೀತ ಉಪಕರಣಗಳು 38 ಡಸ್ಟ್‌ಬಿನ್‌ 
(ಸೆಟ್‌ಗಳಲ್ಲಿ) 
17 ಡೆಸ್ಕ್‌ ಕಮ್‌ ಬೆಂಚ್‌ 39} ಶೂ ದರ್ಯಾಕ್‌ 
(4 ಸೀಟರ್‌) 
18 ಟ್ರಂಕ್‌ 40 ಡೋರ್‌ ಮ್ಯಾಟ್ಸ್‌ 
iC) ಡೈನಿಂಗ್‌ ಟೀಬಲ್‌ pi] ಜಮಖಾನ(ದೊಡ್ಡದು) 
20 ಎಸ್‌-ಟೈಪ್‌ ಛೇರ್‌ 42 ಸೋಲಾರ್‌ ಲೈಟಿಂಗ್ಸ್‌ 
21 ಆಫೀಸ್‌ ಟೇಬಲ್‌ 43 ಬೆಡ್‌ಶೀಟ್‌ ಮತ್ತು ಬೆಡ್‌ಸ್ಟೆಡ್‌ 
22 ಅಲ್ಲೇರಾ ರ್ಯಾಕ್ಸ್‌ 


